ಎಸ್‌. ಎಂ. ನಾಗಭೂಷಣ 


ಕೊರ್ಫೂರಿನ ಪ್ರಾಚ್ಯ ಅನಕೇಷಗಳು: ಒಂದು ಸಮೀಕ್ಷೆ 


ಕೊಟ್ಟೂರು ಒಂದು ಪ್ರಾಚೀನ ಪಟ್ಟಣ. ಇದು 
ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿಯಿಂದ ಪಶ್ಚಿಮಕ್ಕೆ ೧೮ 
ಕಿ.ಎಂೀ. ಅಂತರದಲ್ಲಿದೆ. ಈ ಪ್ರಾಚೀನ ಪಟ್ಟಣದಲ್ಲಿ, 
ಬೇರೆ ಬೇರೆ ಕಾಲವಕಾನಗಳಿಗೆ ಸೇರಿದ ಪ್ರಾಚ್ಯ ಅವಶೇಷ 
ಗಳು ಕಂಡುಬರುತ್ತವೆ. ಅವುಗಳನ್ನು ಪ್ರಾಚೀನ 
ಹಾಗೂ ಅರ್ವಾಚೀನ ಕಾಲದ ಪ್ರಾಚ್ಯ ಅವಶೇಷಗಳೆಂದಂ 
ವಿಂಗಡಿಸಬಹುದು. ಪ್ರಾಚೀನ ಕಾಲಕ್ಕೆ ಸೇರಿದ ಅಂದರೆ 
ಕಲ್ಯಾಣ ಚಾಲುಕ್ಕರ ಕಾಲಕ್ಕೆ ಸೇರಿದ ದೇವಸ್ಥಾನಗಳು, 
ಶಾಸನಗಳು ಇಲ್ಲಿವೆ. ಗದ್ದೆಕಲ್ಲೇಶ್ವರ ಸಿರಿಮಠ, ಮೂರು 
ಕಲ್ಲು, ಮಠಗಳೆಂದು ಇವುಗಳನ್ನು ಶಾಸನಗಳಲ್ಲಿ ಬೇರೆ 
ಹೆಸರುಗಳಿಂದ ಕರೆಯಲಾಗಿದೆ. ಇವಲ್ಲದೆ, ಅರ್ವಾ 
ಚೀನ ಕಾಲದ ಮೂರು ಕೊಟ್ಟೂರೇಶ್ವರ ಮಠಗಳಿದ್ದು, 


ಅವುಗಳನ್ನು ಹಿರೇಮಠ, ತೊಟ್ಟೆ ಲಮಠ ಹಾಗೂ ಗಚ್ಚಿನ ' 


ಮಠಗಳೆಂದು ಕರೆಯುತ್ತಾರೆ. ಇವಲ್ಲದೇ ವೀರಭದ್ರ 
ದೇವರು, ರಾಮಲಿಂಗದೇವರು, ಚಂದ್ರವರೌಳೇಶ್ವರ, 
ಬನಶಂಕರಿ ಹಾಗೂ ಕೊಟ್ಟಮ್ಮನ ಗುಡಿಗಳಿವೆ. 


ಈ ಪಟ್ಟಣದಲ್ಲಿ ಬೇರೆ ಬೇರೆ ರಾಜಮನೆತನಗಳಿಗೆ 
ಸೇರಿದ ಅನೇಕ ಶಾಸನಗಳು ಸಿಕ್ಕುತ್ತವೆ. ಅವುಗಳಲ್ಲಿ 
ನಾಲ್ಕು ಶಾಸನಗಳು ಪ್ರಕಟವಾಗಿವೆ; ಉಳಿದ ಏಳು 
ಶಾಸನಗಳು ಇನ್ನೂ ಅಪ್ರಕಟಿತ. 


ಸೌತ್‌ ಇಂಡಿಯನ್‌ ಇನ್‌ಸ್ಕಿ _ಪ್ಲನ್ಸ್‌ 


ಒಟು ಜಮ್ಮ ಅ 
ಅದ, ಸಂಖ್ಯೆ ೨೫೧, ಪು. ೨೬೦, ೩೫ನೇ ಸಾಲು 
ಅದೇ, ಸಂಖ್ಯೆ ೫೨೨, ಪು. ೫೩೮, ೮ನೇ ಸಾಲು 


ಜು 


UY ಬ ಜಾ 


'ಇತಿಹಾಸ ದರ್ಶನ [6] 


ಕೊಟ್ಟೂರು : “ಕೊಟ್ಟೂರು ಗ್ರಾಮ” ಕಲ್ಮಾಣ 
ಚಾಲುಕ್ಕರ ಕಾಲಕ್ಕಿಂತ ಮೊದಲಿನಿಂದಲೂ ಬೆಳೆದು ಬಂದ 
ಪಟ್ಟಣವಿರಬಹಂದು. ಇದು ಒಂದು ಆಡಳಿತಕೇಂದ್ರ 
ವಾಗಿಯೂ ವ್ಯಾಪಾರಕೇಂದ್ರವಾಗಿಯೂ ಇತ್ತೆಂದಂ 
ಶಾಸನಗಳಿಂದ ತಿಳಿದುಬರುತ್ತದೆ. ಇದುವರೆಗೆ ನಮಗೆ 
ತಿಳಿದುಬಂದಂತೆ, ಗದ್ಮೆಕಲ್ಲೀಶ್ವರ ದೇವಸ್ಮಾನದ ಸಮೀಪ 
ದಲ್ಲಿ ಕಲ್ಮಾಣ ಚಾಲುಕ್ಕ ತ್ರಿಭುವನಮಲ್ಲನ ಕಾಲದ 
ಶಾಸನದಲ್ಲಿ (ಕ್ರಿ.ಶ. ೧೧೧೨) ಮೊಟ್ಟಮೊದಲು 
ಕೊಟ್ಟೂರು! ಎಂಬ ಹೆಸರಿನ ಉಲ್ಲೇಖ ಸಿಕ್ಕಿರುತ್ತದೆ. 
ಅಲ್ಲದೇ ಸಂತ್ರವಖತ್ತಲ ಬಾಗಳಿ, ಕೋಗಳಿ, ಅಂಬಳಿ, 
ತೆಲಗಿಯ ಶಾಸನಗಳಲ್ಲಿ ಕೊಟ್ಟುರ್ಪ್ಪನ್ನೆರಡಂ2 
ಕೊಟ್ಟೂರು ಸೀಮೆ ಎಂದು ಬಣ್ಣಿಸಲಾಗಿದೆ. ಆದರೆ 
“ಕೊಟ್ಟೂರು ಬಸವೇಶ್ವರ ಚಾರಿತ್ರ?ದಲ್ಲಿ "ಸರಸೀ 
ಪುರಂ'* ಎಂದು ಕರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ 
ಕೊಟ್ಟೂರಿನ ಪ್ರಾಚೀನ ವಾಸ್ತುಶಿಲ್ಪಗಳನ್ನು ಅಭ್ಯಸಿಸಿ 
ಒಂದು ಸಂಕ್ಷಿಪ್ತ ಸಮೀಕ್ಷೆಯನ್ನು ನೀಡಲು ಪ್ರಯತ್ನಿಸ 
ಲಾಗಿದೆ. 


ವಾಸ್ತುಶಿಲ್ಪ 
೧. ಗದ್ದೆಕಲ್ಲೇಶ್ವರ ದೇವಸ್ಥಾನ : ಇದು 
ವರೆಗೆ ತಿಳಿದಂಬಂದಂತೆ ಗದ್ದೆ ಕಲ್ಲೇಶ್ವರ ದೇವಸ್ಥಾನವು 


, ಸಂಪುಟ ೯-೧, ಸಂಖ್ಯೆ ೧೮೭, ಪು. ೧೮೧, ೧೯ನೇ ಸಾಲು 


ಆರ್‌. ಸಿ. ಹಿರೇಮಠ (ಸಂ.) : ಕೊಟ್ಟೂರ ಬಸವೇಶ್ವರ ಚಾರಿತ್ರ, ಸಂಧಿ ೨, ಪದ್ಮ ೯ 


ಈ ಗ್ರಾಮದ ಪ್ರಾಚೀನತಮ ದೇವಾಲಯವಾಗಿದೆ. 


ಇದು ಗ್ರಾವಂದ ಪೂರ್ವದಿಕ್ಕಿನಲ್ಲಿಯ ಗದ್ದೆಗಳ ಮಧ್ಯ 
ದಲ್ಲಿರುವುದರಿಂದ *ಗದ್ದೆಕಲ್ಲೇಶ್ವರ' ಎಂದು ಹೆಸರು 
ಬಂದಿರಬಹುದಂ. ಆದರೆ ಶಾಸನದಲ್ಲಿ ಇದನ್ನು 
ರಾಮೇಶ್ವರ ದೇವಸ್ಥಾನ ಎಂದು ಕರೆಯಲಾಗಿದೆ. 
ಗರ್ಭಗೃಹ ಅಂತರಾಳಗಳನ್ನು ಬಿಟ್ಟು ಉಳಿದ ಭಾಗ 
. ವೆಲ್ಲಾ ಪಾಳುಬಿದ್ಧಿದೆ. ಈ ದೇವಾಲಯದ ವಾಸ್ತು, 
ಶಿಲ್ಪ ಮತ್ತು ಶಾಸನಗಳ ಆಧಾರದಿಂದ ಇದನ್ನು ಕಲ್ಯಾಣ 
ಚಾಲುಕ್ಯರ ಕಾಲದ ಮತ್ತು ಶೈಲಿಯ ದೇವಾಲಯ 
ಎಂದು ಹೇಳಬಹುದು. ವಿಚಿತ್ರವೆಂದರೆ, ಇದನ್ನು 
ಕಣಶಿಲೆಯಿಂದ ಕೆಟ್ಟಿದೆ. ಆದರೆ ಸಾವರಾನ್ಯವಾಗಿ 
ಕಲ್ಮಾಣ ಚಾಲುಕ್ಕರ ದೇವಾಲಯಂಗಳನ್ನು ಬಳಪದಕಲ್ಲು 
ಅಥವಾ ಪಾಟಿಕಲ್ಲಿನಿಂದ ಕಟ್ಟಿದ್ದು ನವಗೆ ತಿಳಿದಿದೆ. 
ಪೀಠ, ಶಿವಲಿಂಗ, ಮಂಖಮಂಟಪಗಳಿಗೆ ಬಳಪದಕಲ್ಲು 
ಬಳಸಲಾಗಿದೆ. ಮತ್ತೊಂದು ವಿಶೇಷವೆಂದರೆ, ಈ 
ದೇವಾಲಯ ಧಕ್ಷಿಣಾಭಿಮುಖವಾಗಿದೆ. ಸಾವಕಾನ್ಯ 
ವಾಗಿ ದೇವಾಲಯಗಳು ಪೂರ್ವಾಭಿಮುಖವಾಗಿರುತ್ತವೆ. 
ಪಕ್ಕದಲ್ಲಿಯೇ ಮತ್ತೊಂದು ಗರ್ಭಗುಡಿ ಅಂತರಾಳಗಳ 
ನ್ನೊಳಗೊಂಡ ಗಣಪತಿ ದೇವಸ್ಥಾನವು ಪೂರ್ವಾಭಿ 
ಮುಖವಾಗಿದೆ. ನವರಂಗ ಭಾಗ ಸಂಪೂರ್ಣ ಭಗ್ನ 
ವಾಗಿದೆ. ಅದರ ಕುರುಹಾಗಿ ಒಂದು ಕಂಬ ವಕಾತ್ರ 
ಉಳಿದಿದೆ. 


ಗರ್ಭಗೃಹ : ಚೌಕಾಕಾರದ ಗರ್ಭಗುಡಿಯಲ್ಲಿ 
ಶಿವಲಿಂಗವಿದೆ. ಮೋಲೆ ಛತ್ತು ಚೌರಸಗಳಿಂದ ಕೂಡಿದ್ದು 
. ತುದಿಯಲ್ಲಿ ಪದ್ಮವಿನ್ಮಾಸವುಳ್ಳ ಫಲಕವಿದೆ.. ಗರ್ಭ 
ಗೃಹದ ಬಾಗಿಲು ಸಂಂದರ ಶಿಲ್ಪಕಲಾಕೃತಿಯಿಂದ 
ತುಂಬಿದೆ. . ರತ್ನಶಾಖೆ, ಲತಾಶಾಖೆ, ಸ್ಮಂಬಶಾಖೆ, 
ಲತಾಸುರಳಿಶಾಖೆಗಳಿಂದ ಕೂಡಿದ್ದು, ಲಲಾಟಬಿಂಬದಲ್ಲಿ 
ಗಜಲಕ್ಷ್ಮಿ ಶಿಲ್ಪವಿದೆ. ಅಂತರಾಳದಲ್ಲಿ ಶಿಲ್ಪ ಅಲಂಕಾರ 
ಗಳಿಲ್ಲ. ಮುಖಮಂಟಪ ಹಾಳಾಗಿದೆ. ನವರಂಗ 
ಹಾಳಾಗಿದ್ದು, ಈಗಾಗಲೇ ಹೇಳಿದಂತೆ ಒಂದು ಕಂಬ 
ಮಾತ್ರ ಉಳಿದಿದೆ. ನವರಂಗದ ದಕ್ಷಿಣಕ್ಕೆ ಪೂರ್ವಾಭಿ 
ಮುಖವಾಗಿ ಅದೇರೀತಿಯ ಅಂತರಾಳ ಗರ್ಭಗೃಹವಿದೆ 


ಗರ್ಭಗುಡಿಯಲ್ಲಿ ಶಿವಲಿಂಗದ ಬದಲು ಗಣಪತಿ ವಿಗ್ರಹ 
ವಿದೆ. ಇದನ್ನು ಅನಂತರ ಮಾಡಿದಂತೆ 
ತೋರುತ್ತದೆ. ಗರ್ಭಗೃಹ ದ್ವಾರ, ದ್ವಾರಶಾಖೆಗಳಿಂದ 
ಅಲಂಕರಿಸಿದೆ. ಲಲಾಟಬಿಂಬದಲ್ಲಿ ಗಜಲಕ್ಷ್ಮಿ ಇದೆ. ಈ 
ಲಲಾಟಬಿಂಬದ ಎರಡು ಬದಿಗೆ ಮೂರುಸಾಲಿನ ಶಾಸನ 
ವಿದೆ. ಇದು ಇನ್ನೂ ಪ್ರಕಟವಾಗಿಲ್ಲ. 


ಪತಿಷೆ 
ಉ್ರರಲ್ನು 


ಪಾಳುಬಿದ್ದ ದೇವಾಲಯದ ಆವರಣದಲ್ಲಿ ಇರುವ 
ಐದುಅಡಿ ಎತ್ತರದ ಬಳಪದಕಲ್ಲಿನ ಕಂಬ ಸುಂದರವಾಗಿದೆ. 
ಕೆಳಭಾಗ ಚೌಕಾಕಾರವಾಗಿದ್ದು ಪ್ರತಿ ಚೌಕದಲ್ಲಿ ಒಂದು 
ದೇವರ ಮೂರ್ತಿಯ ಶಿಲ್ಪವಿದೆ. ಎರಡನೇ ಭಾಗದಲ್ಲಿ 
ಹದಿನಾರು ಏಣುಗಳಿವೆ ಹಾಗೂ ಅವು ಕುಸುರಿ ಕೆಲಸ 
ದಿಂದ ಸುಂದರವಾಗಿವೆ. ಮೂರನೆಯ ಭಾಗದಲ್ಲಿ ಗಂಟೆ 


 ಆಕಾರವಾಗಿದ್ದು, ನಾಲ್ಕನೇ ಭಾಗದಲ್ಲಿ ದುಂಡಾದ ಬಳೆ 


ಗಳಿವೆ. 


ಭಿತ್ತಿ ಶಿಖರ ಹಾಳಾಗಿದ್ದು ಮೂಲ ಶಿಖರದ ಸ್ಥಳ 
ದಲ್ಲಿ ಗಾರೆಯಿಂದ ಮಾಡಿದ ಗೋಳಾಕೃತಿಯ ಗುಮ್ಮಟ 
ಎದೆ. ಕ 


೨. ಮೂರುಕಲು ಮಠ : ಇದು ಕೊಟ್ಟೂರು 
ನಗರದ ಉತ್ತರಭಾಗದಲ್ಲಿ ಕೂಡ್ಲಿಗಿ ರಸ್ತೆಯ ಪಕ್ಕ 
ದಲ್ಲಿದೆ. ಶಾಸನದಲ್ಲಿ ಇದನ್ನು ಉಡಕೇಶ್ವಂ* ದೇವ 
ಸ್ಥಾನವೆಂದು ಉಲ್ಲೇಖ ಮಾಡಲಾಗಿದೆ. ಈ ದೇವ 
ಸ್ಥಾನವನ್ನು ಕಣಶಿಲೆಯಿಂದ ಕಟ್ಟಿದ್ದು, ಅಲ್ಲಲ್ಲಿ ತೋರಣ, 
ದ್ವಾರ, ಜಾಲಂಧ್ರಗಳಿಗೆ ಕರಿಶಿಲೆಯನ್ನು ಉಪಯೋಗಿ 


ಇ 


ಸಿದ್ದಾರೆ. ಪೂರ್ವಾಭಿಮುಖವಾಗಿರುವ ತ್ಲಿಕೂಟಾಚಲ 
ದೇವಾಲಯವು ಕದಂಟನಾಗರ ಶೈಲಿ ಶಿಖರಗಳಿಂದ 
ಶೋಭಿಸುತ್ತಿದೆ. ಗರ್ಭಗೃಹ ಅಂತರಾಳ, ನವರಂಗ, 


ಮುಖಮಂಟಪದಲ್ಲಿ ಕಕ್ಷಾಸನಗಳಿವೆ. ದೇವಸ್ಥಾನದ 
ಹೊರನೋಟ ಕ್ರಮವಾಗಿ ಅಧಿಷ್ಠಾನ, ಭಿತ್ತಿ, ಕ. ೇತ 
ಮತ್ತು ಕದಂಬನಾಗರ ಶೈಲಿಯ ಶಿಖರಗಳಿವೆ. 


ಗರ್ಭಗೃಹ: ಚೌಕಾಕಾರದ ಗರ್ಭಗೃಹದ ಮಧ್ಯದಲ್ಲಿ 
ಕರಿಶಿಲೆಯ ಪೀಠದವೆರೀಲೆ ಇರುವ ಶಿವಲಿಂಗವು ಸುವರಾರು 


5 ಸೌ.ಇ.ಣ, ೯-೧, ಸಂಖ್ಯೆ ೧೮೭, ಪು. ೧೮೧, ೨೦ನೇ ಸಾಲು 


6 ಅದೇ, ಸಂಖ್ಯೆ ೩೩೮, ಪು. ೩೫೮, ೨೩ನೇ ಸಾಲು 


೪೨ 


ಇತಿಹಾಸ ದರ್ಶನ 


ಮೂರು ಅಡಿ ಎತ್ತರವಾಗಿದೆ. ಮೇಲ್ವಾವಣಿಯು 
ಚೌರಸಗಳಿಂದ ಕೂಡಿದ್ದು, ಕೊನೆಯಲ್ಲಿ ಕಮಲ ವಿನ್ಯಾಸ 
ವಿದೆ, ಗರ್ಭಗೃಹದ ದಾ ನರವು ಸೂಕ್ಷ್ಮ ವಿನ್ಯಾಸದಿಂದ, 
ದ್ವಾರಶಾಖೆಗಳಿಂದ ಅಲಂಕೃತವಾಗಿದೆ. ಲಲಾಟಬಿಂಬ 
ದಲ್ಲಿ ಗಜಲಕ್ಷ್ಮಿ ಇದೆ. 


ಅಂತರಾಳದ ಬಾಗಿಲು ದ್ವಾರಶಾಖೆಗಳಿಂದ 
ಕೂಡಿದ್ದು, ಇಕ್ಕೆಲಗಳಲ್ಲಿ ದ್ವಾರಪಾಲಕ ಹಾಗೂ 
ಅಮೃತ ಕಳಸಗಳ ಉಬ್ಬುಶಿಲ್ಪಗಳಿವೆ. ಲಲಾಟಬಿಂಬ 
ಎಲ್ಲ. ದ್ವಾರಬಾಗಿಲ ಶಾಖೆಗಳ ಎರಡು ಬದಿಗೆ 
ವಜ್ರಾಕೃತಿಯ ನಾಲ್ಕು ದಳ ಹೂಗಳನ್ನು ಕೆತ್ತಿದ 


ಜಾಲಂಧ್ರಗಳಿವೆ. ಉಳಿದೆರಡು ಗರ್ಭಗೃಹಗಳು ಇದೇ 
ರೀತಿಯಲ್ಲಿವೆ. 
ನವರಂಗ : ಮೂರು ಗರ್ಭಗೃಹಗಳಿಗೆ ಹೊಂದಿ 


ಕೊಂಡಂತೆ ನವರಂಗವಿದೆ. ನಾಲ್ಕು ಕಂಬಗಳ ಮಧ್ಮ 
ಸ್ವಲ್ಪ ಎತ್ತರವಾದ ನೃತ್ಯಮಂಟಪವಿದೆ. ಮೇಲ್ವಾ 
ವಣಿಯು ಚೌರಸಗಳಿಂದ ಕೂಡಿ ತುದಿಯಲ್ಲಿ ಅರಳಿದ 
ಕಮಲ ವಿನ್ಯಾಸವಿದೆ. ಕಂಬಗಳೆ ಕೆಳಗಿನ ಭಾಗವು 
ಜೌಕಾಕಾರವಾಗಿದ್ದು, ಎರಡನೇ ಭಾಗವು ಎಂಟು ಏಣು 
ಗಳಿಂದ ಕೂಡಿದೆ. ಮೂರನೇ ಭಾಗದಲ್ಲಿ ಜೌಕಾಕಾರ, 
ನಾಲ್ಕನೇ ಭಾಗದಲ್ಲಿ ದುಂಡನೆಯ ಬಳೆಗಳಿವೆ. ಮೇಲ್ಭಾಗ 
ದಲ್ಲಿ ಚೌಕಾಕಾರದ ಬೋದಿಗೆ ಇದೆ. ನವರಂಗದಲ್ಲಿ ದೇವ 
ಕೋಷ್ಮಗಳಿಲ್ಲ. 


ಮುಖಮಂಟಪ :  ಮುಖಮಂಟಪವು ದಾ ರ, 
ಶಾಖೆಗಳಿಂದ ಅಲಂಕೃತವಾಗಿದೆ. 
ಶಾಖೆ, ಸ್ಥಂಬಶಾಖೆ, ಲತಾಸುರಳಿ ಶಾಖೆಗಳಲ್ಲಿ, ಹಂಸ 
ನರ್ತಕಿಯರ ಶಿಲ್ಪಗಳಿವೆ. ಲಲಾಟಬಿಂಬದಲ್ಲಿ ಗಜಲಕ್ಷ್ಮಿ 
ಇದೆ... ತೋರಣದಲ್ಲಿ ದ್ರಾವಿಡಶೈಲಿಯ ಗೋಪುರ 
ಗಳಿವೆ.ಮುಖಮಂಟಪಕ್ಕೆ ಹೊಂದಿಕೊಂಡು ಕಕ್ಷಾಸನವಿದೆ; 


ದೇವಾಲಯದ ಹೊರನೋಟದಲ್ಲಿ ಅಧಿಷ್ಠಾನ, 
ಭಿತ್ತಿ, ಕಪೋತ ಶಿಖರಗಳಂ ಸಾಮಾನ್ಯರನ್ನು. ಸಹಾ 
ಆಕರ್ಷಿಸುವಷ್ಟು ಸುಂದರವಾಗಿವೆ. ಅಧಿಷ್ಮಾನದಲ್ಲಿ 
ಐದು ಸರಳ ಪಟ್ಟಿಕೆಗಳಿವೆ. ಭಿತ್ತಿಭಾಗದಲ್ಲಿ ಯಾವುದೇ 
ಅಲಂಕಾರವಿಲ್ಲದೆ ಸರಳವಾಗಿದೆ. ಕದಂಬನಾಗರ ಶಿಖರ 
ಪಿರಮಿಡ್‌ ಆಕಾರದಲ್ಲಿ ಏರುತ್ತಾ ಕೊನೆಯಲ್ಲಿ ಚೌಕಾ 
ಕಾರದ ಸ್ತೂಪಿ ಇದೆ. ಕಳಸ ಹಾಳಾಗಿದೆ. ಸುತ್ತ 


'ಇತಿಹಾಸ ದರ್ಶನ 


ರತ್ನಶಾಖೆ, ಲತಾ' 


ಮುತ್ತಲೂ ಭಗ್ನಶಿಲ್ಪ ಅವಶೇಷಗಳನ್ನು ನೋಡಿ 
ಬಹುದಂ. y 


೩, ಸಿರಿಮಠ ದೇವಸ್ಥಾನ: ಈ ದೇವಸ್ಥಾನವು 
ಕೊಟ್ಟೂರು ಪೂರ್ವಭಾಗದಲ್ಲಿದ್ದು, ಕೂಡ್ಲಿಗಿ ರಸ್ತೆಯ 


ದಕ್ಷಿಣಭಾಗದಲ್ಲಿದೆ, ಪೂರ್ವಾಭಿಮಂಖವಾಗಿರುವ ಈ 
ಗುಡಿಯ ಗರ್ಭಗೃಹ ಅಂತರಾಳ, ಸಭಾಮಂಟಪದ 
ಒಂದು ಅಂಕಣ ಮಾತ್ರ ಉಳಿದಿವೆ. ಉಳಿದ ಭಾಗ 


ಮತ್ತು ಶಿಖರ ಹಾಳಾಗಿವೆ. ಸಭಾಮಂಟಪದ ಮಧ್ಯ 
ದಲ್ಲಿ ಗರ್ಭಗುಡಿಗೆ ಎದುರಾಗಿ ಭಗ್ಗ ನಂದಿ ಇದೆ, 


ಗರ್ಭಗೃಹ : ಚೌಕಾಕಾರದ ಗರ್ಭಗೃಹದಲ್ಲಿ 
ಕರಿಕಲ್ಲಿನ ಶಿವಲಿಂಗವಿದೆ. ಮೇಲ್ಜಾವಣಿ ಚೌರಸಗಳಿಂದ 
ಕೂಡಿದ್ದು, ಕೊನೆಯ ಚೌರಸದಲ್ಲಿ ಕಮಲ ವಿನ್ಯಾಸ 
ವಿದೆ. ಗರ್ಭಗೃಹದ ದ್ವಾರವು ದ್ವಾರಶಾಖೆಗಳಿಂದ 


ಕೂಡಿದ್ದು, ಲಲಾಟಬಿಂಬದಲ್ಲಿ ಗಜಲಕ್ಷ್ಮಿ ಇದೆ. 
ಅಂತರಾಳದಲ್ಲಿ ಇತ್ತೀಚಿಗೆ ಪ್ರತಿಷ್ಠಾಪಿಸಿದ ನಂದಿ 
ವಿಗ್ರಹವಿದೆ, ಅಂತರಾಳದ ದ್ವಾರವು ರತ್ನಶಾಖೆ, 


ಲತಾಶಾಖೆ, ಸ್ಥಂಬಶಾಖೆ, ಲತಾಸುರಳಿ ಶಾಖೆಗಳಿಂದ 
ಕೂಡಿದ್ದು, ಲಲಾಟಬಿಂಬದಲ್ಲಿ ಗಜಲಕ್ಷ್ಮಿ ಇದೆ. 
ದ್ವಾರಶಾಖೆಗಳ ಎರಡು ಬದಿಗೆ ವಜ್ರಾಕೃತಿ ವಿನ್ಯಾಸ 
ದಿಂದ ಒಳಗೊಂಡ ಜಾಲಂಧ್ರಗಳಿವೆ. ಕೆಳಗೆ ಎರಡೂ 
ಬದಿಗೆ ದ್ವಾರಪಾಲಕರ ಹಾಗೂ ಅಮೃತ ಕಳಸಗಳ 
ಉಬ್ಬುಶಿಲ್ಪಗಳಿವೆ. 


ಸಭಾಮಂಟಪ : ಇದರ ಹಾಳಾಗಿದ್ದು ಒಂದರಿ 


ಅಂಕಣ ಮಾತ್ರ ಉಳಿದಿದೆ. ಅಂತರಾಳ ದ್ವಾರದ ಎರಡಂ 


ಬದಿಗೆ ಎರಡು ದೇವಕೋಷ್ಮ ಗಳಿವೆ.ದೇವಕೋಷ್ಮ ಗಳನ್ನು 
ದ್ವಾರಪಟ್ಟಿಕೆಗಳಿಂದ ಅಲಂಕರಿಸಲಾಗಿದ್ದೂ, ಮೇಲೆ 
ತೋರಣದಲ್ಲಿ ದ್ರಾವಿಡಶೈಲಿಯ ಗೋಪುರಗಳಿವೆ. ಈಗ 
ದೇವಕೋಷ್ಠಗಳಲ್ಲಿ ಯಾವುದೇ ವಿಗ್ರಹಗಳಿಲ್ಲ. ಪಾಳುಬಿದ್ದ 
ಬಯಲು ಸಭಾಮಂಟಪದಲ್ಲಿ ಗರ್ಭಗುಡಿಗೆ ಎದುರಾಗಿ ೧೦ 
ಅಡಿ ಅಂತರದಲ್ಲಿ ೩ ಅಡಿ ಎತ್ತರದ ಭಗ್ನ ನಂದಿ ಇದೆ. 
ನಂದಿಯನ್ನೂ ದಾಟಿ ಮುಂದೆ ಹೋದರೆ ಎರಡು 
ಸೋಪಾನಗಳಿವೆ. ಸಭಾವಂಂಟಪ ಈ ಸೋಪಾನದ 
ವರೆಗೆ ಇತ್ತೆಂದು ತಿಳಿದುಬರುತ್ತದೆ. . ಆವರಣದಲ್ಲಿ 
ಅನೇಕ ಭಗ್ನ ಅವಶೇಷಗಳು ಬಿದ್ದಿವೆ. 


೪೩ 


ಶಾಸನಗಳು: ಕೊಟ್ಟೂರಿನಲ್ಲಿ ಇದುವರೆಗೆ ಒಟ್ಟು 
ಹನ್ನೊಂದಂ ಶಾಸನಗಳು ಲಭ್ಯವಾಗಿವೆ. ಅವುಗಳಲ್ಲಿ 
ನಾಲ್ಕು ವಠಾತ್ರ ಪ್ರಕಟಿತ? ; ಉಳಿದ ಏಳು ಅಪ್ರಕಟಿತ. 
ಅವುಗಳಲ್ಲಿ ಅತಿ ಪ್ರಾಚೀನ ಶಾಸನ ಇದುವರೆಗೆ ತಿಳಿದಂತೆ 
ಗದ್ದೆಕಲ್ಲೇಶ್ವ್ಚರ ದೇವಸ್ಥಾನದ ಮಂಂದಿರುವ ಕಲ್ಮಾಣ 
ಚಾಲುಕ್ಕ ತ್ರಿಭುವನಮಲ್ಲನ ಕಾಲದ್ದು (ಕ್ರಿ.ಶ. ೧೦೧೨ 

ಣಾ ು 

ಏಪ್ರಿಲ್‌ ೧ ಸೋಮವಾರ). ಈ ಶಾಸನದಲ್ಲಿ 
ರಾಮೇಶ್ವರ ದೇವಸ್ಥಾನ(ಗದ್ದೆಕಲ್ಲೇಶ್ವರ)ದ ಅರ್ಚಕ 
ರಾದ ಅಮೃತರಾಶಿ ಪಂಡಿತರಿಗೆ ದೇವಸ್ಥಾನದ ಸೇವೆ 
ಗಾಗಿ ಕೊಟ್ಟ ಭೂದಾನವನ್ನು ಉಲ್ಲೇಖಿಸಲಾಗಿದೆ. 


ವಂತ್ತೊಂದಂ ಶಾಸನವು ಹೊಯ್ಸಳ ವೀರ 
ಬಲ್ಲಾಳನ ಕಾಲಕ್ಕೆ ಸಂಬಂಧಿಸಿದ್ದು, ಮೂರುಕಲ್ಲಂ 
ಮಠದ ಮುಂದಿದೆ. ಈ ಶಾಸನದಲ್ಲಿ, ಹೊಯ್ಸಳ 
ದಂಡನಾಯಕನಾದ ಕೇಶವ ದಂಡನಾಯಕನು ಕೊಟ್ಟೂರ 
ಸೀಮೆಯ ಹತ್ತಿರದ ಮಗಿವಕಾವಿನ (?) ಹಳ್ಳಿಯನ್ನು 
ಬ್ರಾಹ್ಮಣರಿಗೆ ದತ್ತಿಕೊಟ್ಟುದನ್ನೂ ವಂಂತ್ರಿ ಮುಕ್ತಿ 
ದೇವನು "ಉಡಕೇಶ್ವರ' (ಮೂರುಕಲ್ಲುಮಠ) ದೇವ 
ಸ್ಥಾನಕ್ಕೆ ಭೂದಾನ ವಕಾಡಿದಂದನ್ನೂ ಉಲ್ಲೇಖಿಸ 
ಲಾಗಿದೆ. 


ನಾನು ಆಯ್ಕೆ ವಕಾಡಿದ ಕೆಲವು ಕಲ್ಮಾಣ 
ಚಾಲುಕ್ಯ ವಾಸ್ತುಶಿಲ್ಪಗಳನ್ನು ವರಾತ ಇಲ್ಲಿ ಸಮೀಕ್ಷೆ 


ಮಾಡಿದ್ದು, ವಿಜಯನಗರ ಕಾಲದ ಉಳಿದ ದೇವಸ್ಥಾನ 


ಗಳನ್ನು ಇಲ್ಲಿ ಗಮನಿಸಿರುವುದಿಲ್ಲ. ನನ್ನ ಅಧ್ಯಯನ 
ದಿಂದ ತಿಳಿದುಬಂದಿರುವ ಸಂಗತಿಗಳೆಂದರೆ, 


೧. ಕೊಟ್ಟೂರಿನಲ್ಲಿ ಕಂಡುಬರುವ ದೇವಸ್ಥಾನಗಳು 
ಒಟ್ಟಾರೆ ಚಾಲುಕ್ಕಶೈಲಿಯ ಅಭ್ಯಾಸಕ್ಕೆ ಉಪ 


7 ಅದೇ, ೯-೧ ಮತ್ತು ೨ 


ಯುಕ್ತವಾಗಿವೆ. ಆದರೆ ಕೆಲವು ಪ್ರಾದೇಶಿಕ 


ವೈಶಿಷ್ಟ್ಯಗಳಿವೆ. 


ಈ ದೇವಸ್ಥಾನಗಳಿಗೆ ಬಳಸಿದ ಕಲ್ಲು ಕಣಶಿಲೆ 
ಎಂಬುದು ಒಂದು ವಿಶೇಷ. ಈಗಾಗಲೇ ಹೇಳಿ 
ದಂತೆ ಕಲ್ಮಾಣ ಚಾಲುಕ್ಕರ ಶಿಲ್ಪಗಳಲ್ಲಿ ತಮ್ಮ. 
ಶೈಲಿಯ ಮತ್ತು ಶಿಲ್ಪಕ್ಕೆ ಬಳಪದ ಅಥವಾ 
ಪಾಟಿಕಲ್ಲನ್ನು ಬಳಸಿರುವುದು ಕಂಡುಬರುತ್ತದೆ. 
ಬಹುಶಃ ಇಲ್ಲಿ ಪ್ರಾದೇಶಿಕವಾಗಿ ಸಿಗುವ ಕಣಶಿಲೆ 
ಯನ್ನೇ ಶಿಲ್ಪಗಳಿಗೆ ಬಳಸಿರುವುದು ಕಂಡುಬರು 
ತ್ತದೆ. 


ಇದರಿಂದಾಗಿ ಕಲ್ಮಾಣ ಚಾಲುಕ್ಕ ವೈಶಿಷ್ಟ್ಯವಾದ 
ಶಿಲ್ಪ ಅಲಂಕಾರದ ಕಂಸುರಿ ಕೆಲಸವು ಈ ದೇವ 
ಸ್ಥಾನಗಳಲ್ಲಿ ಕಂಡುಬರುವುದಿಲ್ಲ. 


ಈ ದೇವಸ್ಥಾನಗಳ ಹೆಸರುಗಳು ಜನರ ನಿತ್ಮ 
ವ್ಯವಹಾರದಲ್ಲಿ ವರಾರ್ಪಾಡು ಹೊಂದಿದ್ದು, 
ಸುದೈವದಿಂದ ದೇವಸ್ಥಾನಗಳಿಗೆ ಸಂಬಂಧಿಸಿದ 
ಶಾಸನಗಳು ಲಭಿಸಿದ್ದರಿಂದ ನಮ್ಮ ಅಧ್ಯಯನಕ್ಕೆ 
ಅವುಗಳ ನಿಜವಾದ ಹೆಸರುಗಳನ್ನು ತಿಳಿಯಲು 
ಸಾಧ್ಯವಾಗಿದೆ; ಇತಿಹಾಸಕ್ಕೆ ಬೆಳಕು ಬೀಳುತ್ತಿದೆ. 


ಕೊಟ್ಟೂರಿನಲ್ಲಿ ಇದುವರೆಗೆ ಕಂಡುಬರುವ 
ಕಲ್ಯಾಣ ಚಾಲುಕ್ಕರ ಶೈಲಿಯ ವಾಸ್ತುಶಿಲ್ಪ 
ಮತ್ತು ಶಾಸನಗಳ ಅಧ್ಯಯನದಿಂದ ತಕ್ಕಮಟ್ಟಿಗೆ 
ಪ್ರಾದೇಶಿಕತೆಯನ್ನು ಗುರುತಿಸಲು ಸಾಧ್ಯ 
ವಾಗಿದೆ. * 


* ಈ ಪ್ರಬಂಧವನ್ನು ಸಿದ್ಧಪಡಿಸುವಲ್ಲಿ ಮಾರ್ಗದರ್ಶನ ಮಾಡಿದ ನನ್ನ ಸಂಶೋಧನ ಮಾರ್ಗದರ್ಶಿಗಳಾದ ಡಾಹ ಎಟ್‌. ಆರ್‌. 


ರಘುನಾಥಭಟ್ಟರಿಗೆ ಕ್ಕ ಕೃತಜ್ಞತೆಗಳು. 


ಇತಿಹಾಸ ದರ್ಶನ 


